ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 22ನೇ ಸೆಷ್ಟ೦ಬರ್‌, 2020 


ಅಡುಗೆ ಎಣ್ಣೆ ಘಟಿಕಗಳ ಕುರಿತು 
ಶ್ರೀ ಆರ್‌. ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು :- 


212 (174) ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಅಡುಗೆಗೆ ಬಳಸುವ ಅಡುಗೆ ಎಣ್ಣೆ ತಯಾರಿಸುವ ಘಟಿಕಗಳೆಷ್ಟು; ಕೆಲವು ಘಟಕಗಳಲ್ಲಿ 
ತಯಾರಿಸುತ್ತಿರುವ ಎಣ್ಣೆಯಲ್ಲಿ ಮಿಕ್ಸಿಂಗ್‌ ಇರುವುದನ್ನು ವಾಹಿನಿಗಳು ಸಮಗ್ರವಾಗಿ ಚಿತ್ತರಿಸಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಸರ್ಕಾರ ಎಲ್ಲಾ ತಯಾರಿಕ ಸಂಸ್ಥೆಗೆ ಪರವಾನಗೆಯನ್ನು ನೀಡಿದೆಯೇ; ಸರ್ಕಾರ ಎಲ್ಲಾ ತಯಾರಿಕಾ 
ಸಂಸ್ಥೆಗೆ ಆಕಸ್ಮಿಕವಾಗಿ ಭೇಟಿ ನೀಡಿ ಪರಿಶೀಲಿಸಿದೆಯೇ; 2020 ವರ್ಷದಲ್ಲಿ ಎಷ್ಟು ಸಂಸ್ಥೆಗಳನ್ನು 
ಪರಿಶೀಲಿಸಲಾಗಿದೆ; ಯಾವ ಸಂಸ್ಥೆಯವರ ಮೇಲೆ ಇದುವರೆಗೆ ಯಾವ ಕ್ರಮ ಜರುಗಿಸಲಾಗಿದೆ; ಈ 
ಕಲಬೆರೆಕೆ ದಂಧೆ ತಡೆಯಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು; 


(ಇ) ಪರವಾನಗೆ ನೀಡಿದ ಘಟಿಕಗಳಲ್ಲಿ ಕಲಬೆರೆಕೆ ಅಡುಗೆ ಎಣ್ಣೆ ತಯಾರಿಸುತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


(ಈ) ಆಹಾರ ಇಲಾಖೆಯವರು ಶಿವಮೊಗ್ಗ ನಗರದಲ್ಲಿ ಎಷ್ಟು ಅಂಗಡಿಗಳಿಗೆ ಹಾಗೂ ಹೋಟೆಲ್‌ಗಳಿಗೆ 
ಭೇಟಿ ನೀಡಿ ಅಡುಗೆಗೆ ಬಳಸುವ ಎಣ್ಣೆಗಳನ್ನು ಪರೀಕ್ಷೆಗೆ ಒಳಪಡಿಸಿದ್ದಾರೆ; ಇದರಿಂದ ಕಂಡುಬಂದ 
ಅಂಶಗಳೇನು ? 


